ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತಮೂರನೆಯ ಅಧಿವೇಶನ 
ಬುಧವಾರ, ದಿನಾಂಕ :03 ನೇ ಫೆಬ್ರವರಿ, 2021 


ಲೋಕೋಪಯೋಗಿ ಇಲಾಖೆಯಲ್ಲಿ ಎ.ಬಿ.ಸಿ.ಡಿ.ದರ್ಜಿಯ ಹುದ್ದೆಗಳ ಮಾಹಿತಿ 


ಶ್ರೀ ಎಸ್‌.ವ್ನಿ. ಸಂಕನೂರ (ಪದವೀಧರರ ಕ್ಲೇತು)- 


52 (379) ಉಪ ಮುಖ್ಯಮಂತಿ ಹಾಗೂ ಲೋಕೋಪಯೋಗಿ ಸಜಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ- 


(ಅ) ರಾಜ್ಯದ ಲೋಕೋಪಯೋಗಿ ಇಲಾಖೆಯಲ್ಲಿ ಮಂಜೂರಾದ ಎ,ಬಿ,ಸಿ ಡಿ ದರ್ಜೆಯ ಹುದ್ದೆಗಳ ಸಂಖ್ಯೆ 
ಎಷ್ಟು ; ಇದರಲ್ಲಿ ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಯ ಸಂಖ್ಯೆ ಹಾಗೂ ಖಾಲಿ ಇರುವ 
ಹುದ್ದೆಗಳೆಷ್ಟು ; (ಜಿಲ್ಲಾವಾರು ವಿವರವಾದ ಮಾಹಿತಿ ನೀಡುವುದು) 


(ಆ) ಖಾಲಿ ಇರುವ ಎಬಿಸಿಡಿ ದರ್ಜೆಯ ಹುದ್ಮೆಗಳಲ್ಲಿ ಗುತ್ತಿಗೆ ಆಧಾರದ ಮೇಲೆ/ಏಜನ್ನಿ ಮೂಲಕ 
ಕಾರ್ಯನಿರ್ವಹಿಸುತ್ತಿರುವವರ ಸಂಖ್ಯೆ ಎಷ್ಟು ; (ಜಿಲ್ಲಾವಾರು ಮತ್ತು ವೃಂದವಾರು ಮಾಹಿತಿ 
ನೀಡುವುದು) 


(ಇ) ಸದರಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಯನ್ನು ಮಾಡಿಕೊಳ್ಳಲು ಸರ್ಕಾರ ಕೈಗೊಂಡ ಕ್ರಮವೇನು; 
ಆದು ಯಾವ ಹಂತದಲ್ಲಿದೆ; 


(ಈ) ಖಾಲಿ ಇರುವ ಹುದೆಗಳ ನೇಮಕಾತಿಗಳನ್ನು ಯಾವ ಕಾಲಮಿತಿಯಲ್ಲಿ ಪೂರ್ಣಗೊಳಿಸಲಾಗುವುದು ? 


